ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪಕ್ನೆ ಸಂಖ್ಯೆ : 570 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ಸಜೆವರು 


: ಶ್ರೀ ಪ.ಆರ್‌.ರಮೇಶ್‌ 
: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸಬೇಕಾದ ದಿನಾಂಕ : 11-12-2020 
ಕ ಪ್ರಶ್ನೆ ಉತ್ತರ 
ಸಂ. 
ಅ) | ಇತ್ತೀಚೆಗೆ ಬೆಂಗಳೂರು ಮಹಾನಗರ ಚೆಂಗಳೂರು ಮಹಾನಗರ ವ್ಯಾಪ್ತಿಯ ರಸ್ತೆಗಳಲ್ಲಿ 


ವ್ಯಾಪ್ತಿಯ ರಸ್ತೆಗಳಲ್ಲಿ ಅನ್ಯ ರಾಜ್ಯದ 
ನೋಂದಾಯಿತ ವಾಹನಗಳ ಸಂಚಾರ 
ಹೆಚ್ಚಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ವಿವರ ನೀಡಿವುದು) 


ಅನ್ಯ ರಾಜ್ಯದ ನೋಂದಾಯಿತ ವಾಹನಗಳು 
ಸಂಚರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಕರ್ನಾಟಕ ರಾಜ್ಯದಲ್ಲಿ 12 ತಿಂಗಳ ಅವಧಿ ಮೀರಿ 
ಸಂಚಾರ ಮಾಡುತ್ತಿರುವ ಹೊರ ರಾಜ್ಯದ ವಾಹನಗಳನ್ನು 
ವಶಪಡಿಸಿಕೊಂಡು ನಿಯಮಾನುಸಾರ ಕ್ರಮ 
ಕೈಗೊಳ್ಳಲಾಗುತ್ತಿದೆ. 


ಆ) 


ಈ ಅನ್ಯ ರಾಜ್ಯ ನೋಂದಾಯಿತ 
ವಾಹನಗಳು ನಮ್ಮ ರಾಜ್ಯದ ರಸ್ತೆಗಳಲ್ಲಿ 
ಸಂಚಾರ ನಡೆಸಲು ಇರುವ 
ಮಾನದಂಡಗಳೇನು; (ವಿವರ 


ನೀಡುವುದು) 


ಕೇಂದ್ರ ಮೋಟಾರು ವಾಹನ ಕಾಯ್ದೆ 1988ರ ಕಲಂ 
417 ರಲ್ಲಿ ಉಲ್ಲೇಖಿಸಿರುವಂತೆ ಹೊರ ರಾಜ್ಯಗಳಲ್ಲಿ 
ನೋಂದಣಿಯಾದ ವಾಹನಗಳು ಕರ್ನಾಟಕ ರಾಜ್ಯಕ್ಕೆ ವಲಸೆ 
ಬಂದಲ್ಲಿ 12 ತಿಂಗಳು ಅವಧಿ ಪೂರ್ಣಗೊಂಡ ನಂತರ 
ಅಂತಹ ವಾಹನಗಳು ಕಡ್ಡಾಯವಾಗಿ ನಮ್ಮ ರಾಜ್ಯದ ತೆರಿಗೆ 
ಸಂದಾಯ ಮಾಡಿ ಮಾಲಿಕರ ವಿಳಾಸ ಬದಲಾವಣೆ 
ನಮೂದಿಸಿ ಕರ್ನಾಟಕ ರಾಜ್ಯದ ನೋಂದಣಿ ಸಂಖ್ಯೆಯನ್ನು 
ಪಡೆದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ. 


ಇ) 


ಸದರಿ ಮಾನದಂಡಗಳನ್ನು ಉಲ್ಲಂಘನೆ 
ಮಾಡಿರುವ ಪ್ರಕರಣಗಳು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಎಷ್ಟು ಪ್ರಕರಣಗಳನ್ನು ದಾಖಲಿಸಲಾಗಿದೆ 
ಮತ್ತು ಎಷ್ಟು ಮೊತ್ತದ ದಂಡವನ್ನು 
ವಸೂಲಾತಿ ಮಾಡಲಾಗಿದೆ; (ಕಳೆದ 5 
ವರ್ಷಗಳ ವಿವರ ನೀಡುವುದು) 


ಬೆಂಗಳೂರು ಮಹಾನಗರ 
ನಿಯಮಬಾಹಿರವಾಗಿ ಸಂಚರಿಸುವ 
ವಾಹನಗಳ ವಿರುದ್ಧ ಕಳೆದ 5 ವರ್ಷಗಳಲ್ಲಿ ಕ್ರಮ 
ತೆಗೆದುಕೊಂಡು ಒಟ್ಟು 22,534 ವಾಹನಗಳ ವಿರುದ್ಧ 
ಪ್ರಕರಣ ದಾಖಲಿಸಿ, ವಾಹನಗಳನ್ನು ವಶಪಡಿಸಿಕೊಡು 
ಅವುಗಳಿಂದ ರೂ.31,60,73,950/- ಗಳ ರಾಜಸ್ವ 
ಸಂಗ್ರಹಿಸಲಾಗಿದೆ. 


ವ್ಯಾಪ್ತಿಯಲ್ಲಿ 
ಅನ್ಯ ರಾಜ್ಯಗಳ 


ಈ) 


ಇಂತಹ ಪ್ರಕರಣಗಳನ್ನು ಪತ್ತೆ ಹೆಚ್ಚಲು 
ಸರ್ಕಾರದಿಂದ ಯಾವ ವ್ಯವಸ್ಥೆಯನ್ನು 
ಅಳವಡಿಸಿಕೊಂಡಿದೆ? (ಸಂಪೂರ್ಣ 
ಮಾಹಿತಿ ನೀಡುವುದು) 


ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಲು ವಿಶೇಷ 
ತನಿಖಾ ತಂಡಗಳನ್ನು ರಚಿಸಿ ಕರ್ನಾಟಕ ರಾಜ್ಯದಲ್ಲಿ 12 
ತಿಂಗಳ ಅವಧಿ ಮೀರಿ ಸಂಚಾರ ಮಾಡುತ್ತಿರುವ ಹೊರ: 
ರಾಜ್ಯದ ವಾಹನಗಳನ್ನು ವಶಪಡಿಸಿಕೊಂಡು 
ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಟಿಡಿ 120 ಟಿಡಿಕ್ಕೂ 2020 


i 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


